ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಕರ್ನಾಟಿಕ ವಿಧಾನ ಪರಿಷತ್ತು 


ಶ್ರೀ ಎನ್‌. ಅಪ್ಪಾಜಿಗೌಡ 
(ಸ್ಮಳೀಯ ಸಂಸ್ಥೆಗಳ ಕ್ಲೇತು 
2431 

30.03.2021 

ಸಹಕಾರ ಸಚಿವರು 


ಸಂಖ್ಯೆ 


ಕ್ರ. 


ಸಂ. 


ಪ್ರಶ್ನೆ 


ಉತ್ತರ 


ಅ) 


ಮದ್ದೂರು ತಾಲ್ಲೂಕು, 
ಕೊಪ್ಪ ಪ್ರಾಥಮಿಕ ಕೃಷಿ 
ಪತ್ತಿನ ಸಹಕಾರ ಸಂಘದ 
ಚುನಾಯಿತ ಸದಸ್ಯರ 
ಅವಧಿ ಯಾವಾಗ 
ಮುಕ್ತಾಯವಾಗಿದೆ: 
ಮುಕ್ತಾಯಗೊಂಡಿದ್ದರೂ 
ಈವರೆಗೆ ಚುನಾವಣೆ 
ನಡೆಸದಿರಲು 
ಕಾರಣಗಳೇಮ: 


ಮದೂರು ತಾಲ್ಲೂಕು ಕೊಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ. 
ಕೊಪ್ಪ ಇದರ ಆಡಳಿತ ಮಂಡಳಿಯ ಅವಧಿಯು ದಿನಾಂಕ:26.03.2021ಕ್ಕೆ 
ಮುಕ್ತಾಯಗೊಂಡಿರುತ್ತದೆ. 


ಸದರಿ ಸಂಘದ ಚುನಾವಣೆಯ ಸಂಬಂಧ ಕರಡು ಮತದಾರರ ಪಟ್ಟಿಯನ್ನು 
ತಯಾರಿಸಿ ಪ್ರಕಟಿಸಲಾಗಿದ್ದು, ನಂತರ 2014-15ನೇ ಸಾಲಿನ ಹಿಂದಿನ 
ಸಾಲುಗಳ ಷೇರು ಮತ್ತು ಪಿಗ್ಗಿ ಸಾಲಗಳಲ್ಲಿ ಗೊಂದಲ ಉಂಟಾಗಿದ್ದಕಾರಣ 
ಪ್ರಕರಣ 64ರ ವಿಚಾರಣೆ ನಡೆಸಿದ್ದು, ಸದರಿ ಪ್ರಕರಣದಲ್ಲಿನ ಅಂಶಗಳನ್ನು 
ಪರಿಗಣಿಸಿ ಅಂತಿಮ ಮತದಾರರ ಪಟ್ಟಿಯನ್ನು ತಯಾರಿಸಲು 
ವಿಳಂಬವಾಗಿರುತ್ತದೆ. 


ಸದರಿ ಆಡಳಿತ ಮಂಡಲಿಯ ಅವಧಿಯು ಮುಕ್ತಾಯಗೊಂಡ ನಂತರ 
ಕರ್ನಾಟಿಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ) ರಡಿ 
ಆಡಳಿತಾಧಿಕಾರಿಯಾಗಿ ಸಹಕಾರ ಅಭಿವೃದ್ದಿ ಅಧಿಕಾರಿ ಮದೂರು 
ಇವರನ್ನು ನೇಮಕ ಮಾಡಲಾಗಿದೆ. 


ಆ) 


ಚುನಾವಣೆ ನಡೆಸಲು 
ಅಗತ್ಯ ಮತದಾರರ 
ಪಟ್ಟಿಯನ್ನು ಪರಿಷ್ಕರಣೆ 
ಮಾಡಲಾಗಿದೆಯೇ: 

(ಪರಿಷ್ಕರಣೆ ಮಾಡಿದಲ್ಲಿ 


ವಿವರ ನೀಡುವುದು) 


ಸಂಘದ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲು ಬಾಕಿ ಇದ್ದು, ಮೇ- 
2021ರಲ್ಲಿ ಚುನಾವಣೆ ಜರುಗಿಸಲು ಉದ್ದೇಶಿಸಲಾಗಿತ್ತು.  ಕೋವಿಡ್‌-19 
ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ದೇಶನದಂತೆ ಸಹಕಾರ 
ಚುನಾವಣಾ ಪ್ರಾಧಿಕಾರ, ಬೆಂಗಳೂರು ರವರು ದಿನಾಂಕ:21.06.2021ರ 
ಸುತ್ತೋಲೆ ರೀತ್ಯಾ ದಿನಾ೦ಕ:26.04.2021 ರಿಂದ 06 ತಿಂಗಳ ಅವಧಿಯವರೆಗೆ 
ಹಾಗೂ ದಿನಾ೦ಕ:19.07.2021ರ ಸುತ್ತೋಲೆಯಂತೆ ಸಹಕಾರ ಸಂಘ ಮತ್ತು 
ಬ್ಯಾಂಕುಗಳ ಸಾಮಾನ್ಯ ಚುನಾವಣೆಗಳನ್ನು ಡಿಸೆಂಬರ್‌ 2021ರ 
ಅಂತ್ಯದವರೆಗೂ ಮುಂದೂಡಿ ಆದೇಶಿಸಿರುವ ಹಿನ್ನಲೆಯಲ್ಲಿ ಸಂಘದ 
ಚುನಾವಣಾ ಪ್ರಕ್ರಿಯೆಯು ಸಧ್ಯಕ್ಕೆ ಸ್ಥಗಿತಗೊಂಡಿರುತ್ತದೆ. ' 


ಇ) 


ಸಂಘದ ಚುನಾಯಿತ 
ಸದಸ್ಯರ ಅವಧಿ 
ಮುಕ್ತಾಯಗೊಂಡಿರುವ 
ಹಿನ್ನಲೆಯಲ್ಲಿ ಹೊಸ ಸಾಲ 
ಮಂಜೂರಾತಿ ಮಾಡಲು 
ಸಾಧ್ಯವಾಗದೆ 
ತೊ೦ದರೆಯಾಗಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: ಬಂದಿದ್ಮಲ್ಲಿ, 
ಎಷ್ಟು 
ಚುನಾವಣೆ 
ನಡೆಸಲಾಗುವುದು? 


ಸಮಯದೊಳಗಾಗಿ 


ಆಡಳಿತ ಮಂಡಳಿಯ ಅವಧಿಯು ಮುಕ್ತಾಯಗೊಂಡ ನಂತರ 
ಆಡಳಿತಾಧಿಕಾರಿಯನ್ನು ನೇಮಕಮಾಡಿದ್ದುು ಸಂಘದ ದೈನಂದಿನ 
ವ್ಯವಹಾರಗಳು ಸುಸೂತ್ರವಾಗಿ ನಡೆಯಲು ಕ್ರಮವಿಡಲಾಗಿದೆ. ಹೊಸ ಸಾಲ 
ಮಂಜೂರಾತಿಗೆ ಯಾವುದೇ ತೊಂದರೆ ಉಂಟಾಗಿರುವುದಿಲ್ಲ. 


ಕೋವಿಡ್‌-19 ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಸಹಕಾರ 
ಸಂಘ/!ಬ್ಯಾಂ೦ಕುಗಳ ಸಾಮಾನ್ಯ ಚುನಾವಣೆಗಳನ್ನು ಸರ್ಕಾರವು 
ಮುಂದೂಡಿರುವ ಕಾರಣ ಇದು ತೆರವುಗೊಂಡ ಕೂಡಲೇ ಚುನಾವಣಿ 
ವಡೆಸಲು ಕಮವಿಡಲಾಗುವುದು. 


ಸಿಒ 17 ಸಿಎಲ್‌ಎಮ್‌ 2021 (ಇ) 


A 


(ಎಸ್‌.ಟಿ.ಸೋಮಶೇಖರ್‌) 
ಸಹಕಾರ ಸಚಿವರು 


